ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 231 (1691) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಎಂ. ಫಾರೂಖ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮೂಲ ಸೌಲಭ್ಯ ಅಬಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 
ವಿಷಯ:  ಇಮಾಮ್‌ಗಳು/ಮೋಜಿನ್‌ಗಳಿಗೆ ಮಾಸಾಶನ ಇತಾದಿ ಸೌಲಭ್ಯಗಳು 
(ಅ) ರಾಜ್ಯ ವಕ್ಸ್‌ ಬೋರ್ಡ್‌ನಲ್ಲಿ ನೋಂದಾಯಿಸಲ್ಪಟ್ಟಿ ಮತ್ತು ಮಸೀದಿಗಳಲ್ಲಿ ಕೆಲಸ 
ಮಾಡುವ ಇಮಾಮ್‌ಗಳಿಗೆ, ಮೋಜಿನ್‌ಗಳಿಗೆ ಸರ್ಕಾರದಿಂದ ಮಾಸಾಶನ ಹಾಗೂ ಇತರೆ 


ಸೌಲಭ್ಯಗಳನ್ನು ನೀಡಲಾಗುತ್ತಿದೆಯೇ; ಹಾಗಿದ್ದಲ್ಲಿ, ಜಿಲ್ಲಾವಾರು ಮತ್ತು ಮಸೀದಿವಾರು 
ವಿವರ ನೀಡುವುದು; 


(ಆ) ಮಾಸಾಶನದೊಂದಿಗೆ ಇತರೆ ಸೌಲಭ್ಯಗಳನ್ನು ಸರ್ಕಾರದಿಂದ ಹಾಗೂ ವಕ್‌ 
ಬೋರ್ಡ್‌ನಿಂದ ನೀಡಲಾಗುತ್ತಿದ್ದಲ್ಲಿ ಸಂಪೂರ್ಣ ಮಾಹಿತಿ ನೀಡುವುದು; 


(ಇ) ನಿವೇಶನ ರಹಿತ ಮತ್ತು ವಸತಿ ರಹಿತ ಬಡ ಇಮಾಮ್‌ಗಳಿಗೆ ಮತ್ತು ಮೋಜಿನ್‌ಗಳಿಗೆ 
ಸರ್ಕಾರ ಯಾವುದಾದರೂ ವಸತಿ ಯೋಜನೆ ಅಡಿಯಲ್ಲಿ ವಸತಿ ಕಲ್ಪಿಸಲು ಕಾರ್ಯಕ್ರಮ 
ರೂಪಿಸಿದೆಯೆೇ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ ವಕ್ಸ್‌ ಬೋರ್ಡ್‌ನಲ್ಲಿ ನೋಂದಾಯಿತ ಹಾಗೂ 
ನೋಂದಾಯಿತವಾಗದಿರುವ ಮಸೀದಿಗಳ ಸಂಖ್ಯೆ ಎಷ್ಟು? (ಜಿಲ್ಲಾವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


